KA/:G-GPO/ 2515 /\WPP-47 12009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ (ಭಾದ್ರಪದ ೧೧, ಶಕ ವರ್ಷ ೧೯೩೨) 








ಸಂಚಿಕೆ ೩೫ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಅರಣ್ಯ, ಪರಿಸರ ಮತ್ತು ಜೀವಪರಿಸ್ಥಿತಿ ಶಾಸ್ತ್ರ ಇಲಾಖೆ 
ಟೆಂಡರ್‌ ಬುಲೆಟಿನ್‌ 
ಸಂಖ್ಯೆ:ಅಪಜೀ 05 ಆಂಆಸ 2010, ಬೆಂಗಳೂರು, ದಿನಾಂಕ:17ನೇ ಆಗಸ್ಟ್‌, 2010 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಾದೇಶಿಕ 
ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ, ನಿಯಮಿತ, ನಂ.45ಎ. ನ್ಯೂ ಟಿಂಬರ್‌ ಯಾರ್ಡ್‌ ಲೇಔಟ್‌, 
ಮೈಸೂರು ರಸ್ತೆ, ಬೆಂಗಳೂರು-560 026 ಇವರು ಘಟಕದಲ್ಲಿ ಬಾಗಿಲು, ಕಿಟಕಿ, ಪೀಠೋಪಕರಣ, ಫ್ಲಶ್‌ ಡೋರ್‌ 
ಇತ್ಯಾದಿಗಳನ್ನು ತಯಾರಿಸಲು ಅವಶ್ಯಕತೆಯಿರುವ ವಿವಿಧ ಜಾತಿಯ ಕೊಯ್ದ ಮರದ ಸೈಜುಗಳು ಹಲಗೆಗಳನ್ನು 2010-11ನೇ 
ಸಾಲಿಗೆ (01.10.2010 ರಿಂದ 31.03.2011 ರವರೆಗೆ) ಖರೀದಿಸಲು ಮೊಹರಾದ ಟೆಂಡರ್‌ ಅನ್ನು ಈ ಕೆಳಕಂಡಂತೆ 


ಕರೆದಿರುತ್ತಾರೆ. 
1... ಟೆಂಡರ್‌ ಅರ್ಜಿಗಳನ್ನು ಒದಗಿಸುವ ದಿನಾಂಕ ದಿನಾಂಕ:03.08.2010 ರಿಂದ 04.10.2010 ರಂದು 
ಟೆಂಡರ್‌ ಫಾರಂಗಳನ್ನು ಒದಗಿಸಲು ಕಡೆಯ ದಿನಾಂಕ ಮಧ್ಯಾಹ್ನ 1.30 ಗ೦ಟೆವರೆಗೆ 
2. ಟೆಂಡರ್‌ ಸ್ವೀಕರಿಸಲು ಕಡೆಯ ದಿನಾಂಕ 04.10.2010ರಂದು ಮಧ್ಯಾಹ್ನ 3.00 ಗಂಟೆವರೆಗೆ 
3.  ಟೆಂಡರ್‌ಗಳನ್ನು ತೆರೆಯುವ ದಿನಾಂಕ 04.10.2010ರ೦ದು ಸಂಜೆ 4.00 ಗಂಟೆವರೆಗೆ 


ಈ ಟೆಂಡರ್‌ಗೆ ಸಂಬಂಧಪಟ್ಟ ಷರತ್ತು ಮತ್ತು ನಿಬಂಧನೆಗಳನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಾದೇಶಿಕ 
ವ್ಯವಸ್ಥಾಪಕರು, ನಂ.45 ಎ ನ್ಯೂ ಟಿಂಬರ್‌ ಯಾರ್ಡ್‌ ಲೇಔಟ್‌, ಮೈಸೂರು ರಸ್ತೆ, ಬೆಂಗಳೂರು-560 026 ಇವರು 
ಹೊರಡಿಸಿರುವ ಟೆಂಡರ್‌  ನೋಟೀಫಿಕೇಷನ್‌ ಸಂಖ್ಯೆಕೆಎಸ್‌ಎಫ್‌ಐಸಿ/ಟಿಇಸಿ/ಸಿಆರ್‌/ಟೆಂಡರ್‌/2010-1( ದಿನಾಂಕ: 
03.08.2010ನ್ನು ನೋಡಬಹುದು. 

ಎಂ. ನಾಗರಾಜ ಹಂಹೋಳ್‌ 


ಪಿ.ಡಿ.124 ಸರ್ಕಾರದ ಕಾರ್ಯದರ್ಶಿ (ಅರಣ್ಯ), 


ಅರಣ 


ಲ್ಯ ಪರಿಸರ ಮತು ಜೀವಪರಿಸ್ಥಿತಿ ಶಾಸ ಇಲಾಖೆ. 
ಮು ಮ 


(೩೧೧೭ ) 


೩೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ಭಾಗ - ೫ 





Government of Karnataka 
Public Works, Ports & Inland Water Transport Department 
INVITATION FOR TENDERS 
No. EE/ PWD, Mysore Division, Mysore IFT No. 27/ 2010-11, Dated:21° August, 2010 
1. The Executive Engineer Public works, Ports & Inland Water Transport Department Mysore Division 
invites tenders form eligible tenderers in TWO COVER SYSTEM for the Road works detailed in the table 
through e-procurement portal of the Government of Karnataka (viz http://eproc.karnataka.gov.in) The 
tenderers are advised to note the minimum qualification criteria specified in clause-3 of the Instructions to 
Tenderers to qualify for award of the contract. 
2. Tender documents may be downloaded from the e-procurement portal of the Government of 
Karnataka from 13.09.2010 to 20.09.2010. 
3. Tenders must be accompanied by earnest money deposit specified for the work in the table below. 
Earnest money deposit will have to be in any one of the forms as per the instructions in the e-procuement 
portal and shall have to be valid for 45 days beyond the validity of the tender. 
4. Tenders must be submitted online through e-procurement portal on or before 16.00 hours on 
20.09.2010 and the opening of the tenders will be as per the e-procurement portal guidelines. 


5. Other details and conditions can be seen in the tender documents. 





TA:LE 
Sl. Name of the Work |Form No.|Approximate! Earnest Cost of | Period of |Contract 
No. value of money |document| completion or 


work (Rs. In| deposit |(Rs.lakhs)| excluding eligibelity 








lakhs) (Rs. lakhs) rainy 
season 
1 2 3 4 5 6 7 8 
1 | Improvements to New K/W-4 236.00 3.54 5000.00 | 9 Months | Class-1 


road from Mysore- 
bantwal road to 


Rattanahalli Village in 

















Mysore Taluk 

















Executive Engineer, 
PR-649 P.W.P. & 1.W.T. Department. 
Mysore Division, Mysore. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಚಿಕ್ಕಮಗಳೂರು 
ಅಧಿಸೂಚನೆ ಸಂಖ್ಯೆ: ADMN-03/2010 ದಿನಾ೦ಕ:10ನೇ ಆಗಸ್ಟ್‌, 2010 

ವಿಷಯ: ಶೀಘ್ರಲಿಪಿಗಾರ, ಜಾರಿಕಾರ ಹಾಗೂ ಜವಾನ ಹುದ್ದೆಗಳ ನೇಮಕಾತಿ ಬಗ್ಗೆ. 
ಉಲ್ಲೇಖ: 1. ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: LCA-| 220/96, ದಿನಾ೦ಕ:08-03-2010 

2; ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ: LCA-ll 164/2009 ದಿನಾಂಕ:18-03-2010. 

3. ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ LCA-ll 164/2009, ದಿನಾ೦ಕ:18-06-2010 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ೩೧೧೯ 





ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ:15-09-2010 ಸಂಜೆ 5-00 ಗಂಟೆ ಅರ್ಜಿ 
ಸಲ್ಲಿಸಬೇಕಾದ ವಿಳಾಸ:- ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
|. ಶೀಘ್ರಲಿಪಿಗಾರರ ಹುದ್ದೆಗಳು: (Stenographers) 
1. ಹುದ್ದೆಗಳ ಸಂಖ್ಯೆ: 02 
2. ಹುದ್ದೆಗಳ ವರ್ಗೀಕರಣ:- ಪರಿಶಿಷ್ಟ ಪಂಗಡ (ಬ್ಯಾಕ್‌ಲಾಗ್‌) - 1 ಹುದ್ದೆ 
ಪರಿಶಿಷ್ಟ ಜಾತಿ (ಮಹಿಳೆ) - 1 ಹುದ್ದೆ 
3. ವೇತನ ಶ್ರೇಣಿ: 7275-175-7800-200-8600-225-9500-250-10500-300-12300-350-13350 ಹಾಗೂ 
ಲಭ್ಯವಿರುವ ಇತರೇ ಭತ್ಯೆಗಳು. 
4. ಶೈಕ್ಷಣಂಕ ವಿದ್ಯಾರ್ಹತೆ: 
ಎ) ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 
ತತ್ಸಮಾನ ವಿದ್ಯಾರ್ಹತೆ. 
ಬಿ) ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವ ಹಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ 
ಶೀಘಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ 
ಸಿ) ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್‌ ಪ್ರಾಕ್ಟೀಸ್‌ ಪಠ್ಯಕ್ರಮದ ಡಿಪ್ಲೊಮಾ 
ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷಗಳ ಶೀಘ್ರಲಿಪಿ ಮತ್ತು ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯಗಳನ್ನಾಗಿ 
ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 
5. ಅರ್ಹತಾ ಪರೀಕ್ಷೆ: 
ಎ) ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಅವಧಿಯ ಉಕ್ತಲೇಖನ ಮತ್ತು ಅದನ್ನು ಲಿಪ್ಯಂತರ ಮಾಡಲು 
45 ನಿಮಿಷಗಳ ಅವಧಿ. 
॥. ಜಾರಿಕಾರರ ಹುದ್ದೆಗಳು: (Process Server): 
1. ಹುದ್ದೆಗಳ ಸಂಖ್ಯೆ: 06 
2. ಹುದ್ದೆಯ ವರ್ಗೀಕರಣ: 























ವರ್ಗೀಕರಣ ಮೀಸಲಾತಿ 
ಸಾಮಾನ್ಯ | ಪ.ಜಾ | 2-ಎ 2-ಬಿ ಒಟ್ಟು 
ಮಹಿಳೆ 1 — — 1 2 
ಗಾಮೀಣ 1 1 1 — 3 
ಯೋಜನಾ 1 ದ ದ ದ 1 
ನಿರಾಶ್ರಿತರು 
ಒಟ್ಟು 3 1 1 1 6 























3. ವೇತನಾ ಶ್ರೇಣಿ: 5200-100-6000-125-6500-150-7100-175-7800-200-8200. ಹಾಗೂ ಲಭ್ಯವಿರುವ ಇತರೆ 
ಭತ್ಯೆಗಳು. 
4. ಶೈಕ್ಷಣಂಕ ವಿದ್ಯಾರ್ಹತೆ: 
ಎ) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 
ತತ್ಸಮಾನ ವಿದ್ಯಾರ್ಹತೆ. 
ಬಿ) ಡೈವಿಂಗ್‌ ಲೈಸೆನ್ಸ್‌ ಹೊಂದಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. 
111. ಜವಾನರ ಹುದ್ದೆಗಳು: (Peons) 
1 ಹುದ್ದೆ ಸಂಖ್ಯೆ: 01 
2. ವೇತನ ಶ್ರೇಣಿ:  4800-100-6000-125-6500-150-7100-175-7275. 


೩೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ಭಾಗ - ೫ 





3. ಹುದ್ದೆ ವರ್ಗೀಕರಣ: ಸಾಮೂನ್ಯ - ಇತರೆ ವರ್ಗಕ್ಕೆ ಮೀಸಲಾತಿ 

4. ಶೈಕ್ಷಣಿಕ ವಿದ್ಯಾರ್ಹತೆ: 

ಎ) ಏಳನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜು ಇರುವ 
ಅಂಕಪಟ್ಟಿಯನ್ನೇ ಹಾಜರುಪಡಿಸತಕ್ಕದ್ದು ಹಾಗೂ ಅರ್ಜಿಜೊತೆಯಲ್ಲಿ ಕೂಡಾ ಅದೇ ಅಂಕಪಟ್ಟಿಯ ಜೆರಾಕ್ಸ್‌ ನಕಲನ್ನು 
ಹಾಜರುಪಡಿಸತಕ್ಕದ್ದು. 

ಬಿ) ಕನ್ನಡ ಓದಲು, ಬರೆಯಲು ತಿಳಿದಿರಬೇಕು. 
ಸೂಚನೆ:-ಅಂಕಪಟ್ಟಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲು ರುಜು ಇಲ್ಲದೇ ಇರುವ ಅರ್ಜಿಗಳನ್ನು ನೇರವಾಗಿ 
ತಿರಸ್ಕರಿಸಲಾಗುವುದು. 
ಮೇಲ್ಕಂಡ ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅನುಸರಿಸಬೇಕಾದ ನಿಯಮಗಳು: 

1. ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ 
ಗಣಕೀಕೃತ ಅರ್ಜಿಯನ್ನು ತನ್ನ ಕ್ರೈ ಬರಹದಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 

2. ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಹಾಗೂ ಒಂದೇ ಹುದ್ದೆಗೆ ವಿವಿಧ 
ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುವವರು ಪ್ರತ್ಯೇಕವಾಗಿ ಅರ್ಜಿಗಳನ್ನು ನಿಗದಿತ ಅರ್ಜಿ ನಮೂನೆಗಳಲ್ಲಿ ಖಡ್ಡಾಯವಾಗಿ 
ಯಾವ ವರ್ಗ / ಮೀಸಲಾತಿಯಡಿಯಲ್ಲಿ ಅರ್ಜಿ ಸಲ್ಲಿಸುತ್ತಿರುವಿರಿ ಎಂಬುದನ್ನು ನಮೂದಿಸಿ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. 

3. ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜ್‌ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ 
ಅಂಟಿಸಿ ಅದರ ಮೇಲೆ ಸಹಿ ಮಾಡತಕ್ಕದ್ದು. 

4. ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾದ ಶೈಕ್ಷಣಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರ ಪ್ರಮಾಣ 
ಪತ್ರಗಳನ್ನು ಸ್ವಯಂ ದೃಢೀಕರಿಸತಕ್ಕದ್ದು. ಅರ್ಜಿಯೊಂದಿಗೆ ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ. 
ಲಗತ್ತಿಸಿದ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗೆ ಪಡೆದಿರಬೇಕು. 

5. ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ 
ವ್ಯಕ್ತಿಗಳಿಂದ ಪಡೆದ ಎರಡು ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ:ವಿದ್ಯಾಲಯದಿಂದ 
ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 

6. ವಯೋಮಿತಿ:- 

ಅ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಟ 18 ವರ್ಷ ವಯಸ್ಸನ್ನು 
ಪೂರೈಸಿರತಕ್ಕದ್ದು. 


ಆ) ಗರಿಷ್ಟ ವಯೋಮಿತಿ: ಸಾಮಾನ್ಯ ವರ್ಗ : 35 ವರ್ಷಗಳು 
2ಎ, 2ಬಿ, 3ಎ, 3ಬಿ : 38 ವರ್ಷಗಳು 
ಪರಿಶಿಷ್ಟ ಜಾತಿ / ಪಂಗಡ : 40 ವರ್ಷಗಳು 


ಇ) ಹುಟ್ಟಿದ ದಿನಾಂಕವನ್ನು ತೋರಿಸುವ ಬಗ್ಗೆ ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು 

7. ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಕೋರಿದಲ್ಲಿ ಹಾಜರು ಪಡಿಸಬೇಕಾದ ಸ್ವಯಂ ದೃಢೀಕೃತ ಪ್ರಮಾಣ 
ಪತ್ರಗಳು: 
ಅ) ಜಾತಿ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ನಿಗದಿತ ನಮೂನೆಯಲ್ಲಿ ತಹಶೀಲ್ದಾರರಿಂದ ಪಡೆದಿರುವ ಪ್ರಮಾಣ ಪತ್ರ. 
ಆ) ಗ್ರಾಮೀಣ ಮೀಸಲಾತಿ (1 ರಿ೦ದ 10ನೇ ತರಗತಿವರೆಗೆ) ಪ್ರಮಾಣ ಪತ್ರ ನಮೂನೆ - 1 ಮತ್ತು 2 ರಲ್ಲಿ 

ಆಯ್ಕೆ ವಿಧಾನ: 
ಅ) ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) 
(ನೇಮಕಾತಿ)(ತಿದ್ದುಪಡಿ) ನಿಯಮ 2007ರ ಪ್ರಕಾರ ನಡೆಸಲಾಗುವುದು. 
ಆ) ಯಾವುದೇ ವರ್ಗಗಳ ಮೀಸಲಾತಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸದೇ ಇದ್ದಲ್ಲಿ ಸಾಮಾನ್ಯ 
ವರ್ಗಗಳ ಅರ್ಹ ಅಭ್ಯರ್ಥಿಗಳಿಂದ ಸದರೀ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುವುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ೩೧೨೧ 





ಅಭ್ಯರ್ಥಿಗಳಿಗೆ ಸೂಚನೆಗಳು:- 

ಅ) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು 
ಕಂಡು ಬಂದಲ್ಲಿ ಅಂತಹವರನ್ನು ನೇಮಕಾತಿಗೆ ಪರಿಗಣಂಸುವುದಿಲ್ಲ. 

ಆ) ಅಪೂರ್ಣವಾಗಿರುವ, ಸಹಿ ಇಲ್ಲದೇ ಇರುವ, ಖಡ್ಡಾಯವಾಗಿ ತುಂಬಬೇಕಾದ ಕಾಲಂಗಳನ್ನು ಭರ್ತಿ ಮಾಡದೇ 
ಇರುವ, ವಿದ್ಯಾರ್ಹತೆ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಹೊಂದಿರದ 
ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ಇ) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚ್ಛಿತ ಮಾರ್ಗದ 
ಮುಖಾಂತರ (Through proper Channel) ಸಲ್ಲಿಸಬೇಕು. 

ಉ) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಹಾಗೂ ಯಾವ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿಗಳನ್ನು 
ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮೇಲೆ ನಮೂದಿಸಬೇಕು. 

ಊ) ಶೀಘ್ರಲಿಪಿಗಾರರ ಹುದ್ದೆಗೆ 1:5ರ ಅನುಪಾತದಲ್ಲಿ, ಜಾರಿಕಾರರ ಹುದ್ದೆಗೆ 1:25ರ ಅನುಪಾತದಲ್ಲಿ ಹಾಗೂ 
ಜವಾನರ ಹುದ್ದೆಗೆ 1:10ರ ಅನುಪಾತದಲ್ಲಿ ನಿಗದಿಪಡಿಸಿರುವ ವಿದ್ಯಾರ್ಹತೆಗೆ ಅನುಗುಣವಾಗಿ, ಅತೀಹೆಚ್ಚು ಅಂಕ ಪಡೆದ 
ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಯ್ಕೆ ಮಾಡಲಾಗುವುದು, ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ 
ಹಾಜರಾಗುವುದು. 

ಖು) ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಹಾಜರಾಗಲು ಮಾಹಿತಿ ಸಿಗದಿದ್ದ ಪಕ್ಷದಲ್ಲಿ, ಸಂದರ್ಶನಕ್ಕೆ ಅನರ್ಹರೆಂದು 
ತಿಳಿಯುವುದು, ಅಲ್ಲದೇ ಮುಂದಿನ ಪತ್ರ ವ್ಯವಹಾರಕ್ಕಾಗಲೀ ದೂರವಾಣಿ ಮೂಲಕ ಮಾಹಿತಿ ಕೋರುವುದಕ್ಕಾಗಲೀ 
ಅವಕಾಶವಿರುವುದಿಲ್ಲ. 

ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 


ಚಿಕ್ಕಮಗಳೂರು. 
ಅರ್ಜಿ ನಮೂನೆ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು - ಇವರಿಗೆ: ಭಾವಚಿತ್ರ 


ಮಾನ್ಯರೇ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ: 03/2010 ದಿನಾಂಕ: 10-08-2010ರ ಪ್ರಕಾರ 
ಶೀಘಲಿಪಿಗಾರರ ಹುದ್ದೆಗೆ ನಾನು ಈ ಮೂಲಕ ನನ್ನ ವಿವರಗಳೂಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 





1, ಅಭ್ಯರ್ಥಿಯ ಹೆಸರು 





2. ತಂದೆ / ತಾಯಿ / ಗ೦ಡನ ಹೆಸರು 





3. ಪೂರ್ಣ ವಿಳಾಸ 





4. | ವಯಸ್ಸು ಮತ್ತು ಜನ್ಮ ದಿನಾಂಕ: 

















5, ಲಿಂಗ ಪುರುಷ / ಮಹಿಳೆ 


೩೧೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ಭಾಗ - ೫ 
ರಾಷ್ಟೀಯತೆ: 

6. ಧರ್ಮ: 

ಜಾತಿ / ಉಪಜಾತಿ 

7. ಯಾವ ವರ್ಗ / ಮೀಸಲಾತಿ ಅಡಿಯಲ್ಲಿ 
ಅರ್ಜಿ ಸಲ್ಲಿಸುತ್ತಿದ್ದೀರಿ? 








(ಸಂಬಂಧಪಟ್ಟ ದಾಖಲಾತಿಗಳನ್ನು 
ಲಗತ್ತಿಸತಕ್ತದ್ದು) 
8. ಶೈಕ್ಷಣಂಕ ವಿದ್ಯಾರ್ಹತೆ ಉತ್ತೀರ್ಣ 

(ಸ್ನಯಂ ದೃಢೀಕೃತ ಪ್ರಮಾಣ ಹೊಂದಿದ 

ಜ್ರ ಲೀ ಗರಿಷ ಪಡೆದಿರುವ ಶೇಕಡಾ ವಾರು 

ಪತ್ರಗಳನ್ನು ಸಲ್ಲಿಸತಕ್ಕದ್ದು) ವರ್ಷ ಮತು py 

ಇ ಕುಕ ಈ ಅಂಕಗಳು ಅಂಕಗಳು ಅಂಕಗಳು 

ನೊಂದಣಿ 
ಸಂಖ್ಯೆ: 





ಎ) ಎಸ್‌ಎಸ್‌ಎಲ್‌ಸಿ / ತತ್ಸಮಾನ 
ವಿದ್ಯಾರ್ಹತೆ: 





ಬಿ) ಹಿರಿಯ ದರ್ಜೆ ಆಂಗ್ಲ ಶೀಘಲಿಪಿ 
ಪರೀಕ್ಷೆ 
ಹಿರಿಯ ದರ್ಜೆ ಕನ್ನಡ ಶೀಘಲಿಪಿ 
ಪರೀಕ್ಷೆ 
ಸಿ) ಹಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
ಹಿರಿಯದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ. 
ಡಿ) ಗಣಕಯಂತ್ರ ವಿದ್ಯಾಭ್ಯಾಸ 
(ದಾಖಲಾತಿಗಳನ್ನು ಲಗತ್ತಿಸುವುದು) 
ಸೂಚನೆ:- ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಖಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 

ಘೋಷಣೆ: 

ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಅಸತ್ಯವೆಂದು ಕಂಡು 
ಬಂದಲ್ಲಿ ತಾವು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ / ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ 
ಚಿಕ್ಕಮಗಳೂರು ಜಿಲ್ಲೆಯ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿರುತ್ತೇನೆ / ಸಿದ್ಧಳಿರುತ್ತೇನೆ. 
ಸ್ಥಳ: 


ದಿನಾಂಕ: ಅಭ್ಯರ್ಥಿಯ ಸಹಿ. 





























ಅಭ್ಯರ್ಥಿಯು ಸರ್ಕಾರಿ ನೌಕರರಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರದ ದೃಢೀಕರಣ ಪತ್ರ 


ಶ್ರೀ / ಶ್ರೀಮತಿ. ಇವರು ನಮ್ಮ ಇಲಾಖೆಯಲ್ಲಿ ದಿನಾಂಕ: 
ರಿಂದ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡತೆಯು ಉತ್ತಮವಾಗಿದ್ದು ರ 
ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು ಸದರೀ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿ ನೀಡಲಾಗಿದೆ. 
ಸಳ: 
[0 
ದಿನಾಂಕ: ಸಹಿ: 
ಪದನಾಮ: 


ಕಛೇರಿಯ ಮಾಹರು: 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ೩೧೨೩ 





ಅರ್ಜಿ ನಮೂನೆ 
ಹುದ್ದೆಗೆ ಅರ್ಜಿ 
ಪ್ರಧಾನ ಜಿಲ್ಲಾ ಮತ್ತು ಸತ್ತ ನ್ಯಾಯಾಧೀಶರು, 


ಚಿಕ್ಕಮಗಳೂರು ಜಿಲ್ಲೆ, ಭಾವಚಿತ್ರ 
ಚಿಕ್ಕಮಗಳೂರು - ಇವರಿಗೆ: 


ಮಾನ್ನರೇ, 
$ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ: 03/2010 ದಿನಾಂಕ:10-08-2010ರ ಪ್ರಕಾರ 
ಜಾರಿಕಾರ/ಜವಾನ ಹುದ್ದೆಗೆ ನಾನು ಈ ಮೂಲಕ ನನ್ನ ವಿವರಗಳೂಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 





1, ಅಭ್ಯರ್ಥಿಯ ಹೆಸರು 





2. ತಂದೆ / ತಾಯಿ / ಗಂಡನ ಹೆಸರು 





3. ಪೂರ್ಣ ವಿಳಾಸ 





4. | ವಯಸ್ಸು ಮತ್ತು ಜನ್ಮ ದಿನಾಂಕ: 





5. [ಲಿಂಗ ಪುರುಷ / ಮಹಿಳೆ 





ರಾಷ್ಟ್ರೀಯತೆ: 
ಧರ್ಮ: ಜಾತಿ / ಉಪಜಾತಿ 





7. ಯಾವ ವರ್ಗ / ಮೀಸಲಾತಿ ಅಡಿಯಲ್ಲಿ 
ಅರ್ಜಿ ಸಲ್ಲಿಸುತ್ತಿದ್ದೀರಿ? 





(ಸಂಬಂಧಪಟ್ಟ ದಾಖಲಾತಿಗಳನ್ನು 
ಲಗತಿಸ ತಕ್ಷದು) 
8. ಶೈಕ್ಷಣಂಂಕ ವಿದ್ಯಾರ್ಹತೆ ಉತ್ತೀರ್ಣ 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಹೊಂದಿದ ಗರಿಷ ಸಡದಿರುವ ಶೇಕಡಾ 
ಸಲ್ಲಿಸತಕ್ಕದ್ದು? ವರ್ಷ ಮತ್ತು ಜ್‌ ಟಗರು ವಾರು 
ನೊಂದಣಿ ಅಂಕಗಳು 


ಸಂಖ್ಯೆ 





ಎ) | 10ನೇ ತರಗತಿ ಉತ್ತೀರ್ಣ (ಜಾರಿಕಾರ ಹುದ್ದೆಗೆ) 
7ನೇ ತರಗತಿ ಉತ್ತೀರ್ಣ(ಜವಾನ ಹುದ್ದೆಗೆ) 


























ಸೂಚನೆ:- ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಸಖಿಡ್ಗಾಯಬಾಡಿ ad ಮಾಡತಕ್ಕದ್ದು. 
: ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಅಸತ್ಯವೆಂದು ಕಂಡು 
ಬಂದಲ್ಲಿ ತಾವು ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ 7 ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡ ಪಕ್ಷದಲ್ಲಿ 
ಚಿಕ್ಕಮಗಳೂರು ಜಿಲ್ಲೆಯ ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ. ನಿರ್ವಹಿಸಲು ಸಿದ್ಧನಿರುತ್ತೇನೆ  ಸಿದ್ಧಳಿರುತ್ತೇನೆ. 
ಸ್ಥಳ: 
ದನಾಂಕ: 
ಪಿ.ಆರ್‌.641 ಅಭ್ಯರ್ಥಿಯ ಸಹಿ 
ಉದ್ಯೋಗ ಮತ್ತು ತರಬೇತಿ ಇಲಾಖೆ 
ಪ್ರಾಚಾರ್ಯರ ಕಛೇರಿ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಕದ್ರಿ ಹಿಲ್ಸ್‌, ಮಂಗಳೂರು-4 
ಅಧಿಸೂಚನೆ 
ಸಂಖ್ಯೆ:ಕೈತಸಂ.ಮಂ.ಖರೀದಿ.ಅ.ವಾಹನ ವಿಲೇ/2010-11, ದಿನಾ೦ಕ:13ನೇ ಆಗಸ್ಟ್‌, 2010 
ಷಯ: ನಿರುಪಯುಕ್ತ ವಾಹನಗಳನ್ನು ಟೆಂಡರ್‌ ಕಂ ಹರಾಜು ಮೂಲಕ ವಿಲೇವಾರಿ ಮಾಡುವ ಬಗ್ಗೆ. 
ಟಃ ಮಾನ್ಯ ಆಯುಕ್ತರು ಉದ್ಯೋಗ ಮತ್ತು ತರಬೇತಿ ಇಲಾಖೆ ಬೆ೦ಗಳೂರು ರವರ ಆದೇಶ ಸಂಖ್ಯೆ: :ಉತಇ/ 
ತ/ಖರೀದಿ-- 5/ವಿಜೆ- ವಿವ- 032010- 1]. ದಿನಾಂಕ:16.06.2010. 


೩೧೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್‌ ೨, ೨೦೧೦ ಭಾಗ - ೫ 


ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ, ಕದ್ರಿಹಿಲ್ಸ, ಮ೦ಗಳೂರು-4ರಲ್ಲಿ ವಿವಿಧ ನಿರುಪಯುಕ್ತ ವಾಹನಗಳನ್ನು 
ಎಲ್ಲಿವೆಯೋ, ಹೇಗಿವೆಯೋ, ಅದೇ ಸ್ಥಿತಿಯಲ್ಲಿ ದಿನಾಂಕ:13.10.2010 ರಂದು ಬೆಳಿಗ್ಗೆ 11-00 ಗಂಟೆಗೆ ಮೇಲ್ಕಂಡ ಸಂಸ್ಥೆಯ 
ಆವರಣದಲ್ಲಿ ಸಾರ್ವಜನಿಕ ಬಹಿರಂಗ ಹರಾಜಿನ ಮೂಲಕ ವಿಲೇವಾರಿ ಮಾಡಲಾಗುವುದು. 

ಸದರಿ ನಿರುಪಯುಕ್ತ ವಾಹನಗಳನ್ನು ಕೊಂಡುಕೊಳ್ಳಲು ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರು ನಿಗದಿಪಡಿಸಿದ 
ಹರಾಜಿನ ದಿನಾಂಕದಂದು ನಿಗದಿತ ವೇಳೆಯ ಅರ್ಧ ಗಂಟೆ ಮೊದಲು ತಮ್ಮ ಹೆಸರು ವಿಳಾಸದೊಂದಿಗೆ ಮುಂಗಡ ಠೇವಣಿ 
ರೂ.10000/- (ರೂಪಾಯಿ ಹತ್ತು ಸಾವಿರ ಮಾತ್ರ) ವನ್ನು ಪಾವತಿಸಿ ನೊಂದಾಯಿಸಿಕೊಳ್ಳಬೇಕು. ಹರಾಜಿಗೆ ಸಂಬಂಧಪಟ್ಟ 
ವಾಹನಗಳನ್ನು ಈ ಕೇರಿ ವೇಳೆಯಲ್ಲಿ ನೋಡಲು ಅವಕಾಶವಿರುತ್ತದೆ. 

ಈ ಬಹಿರಂಗ ಹರಾಜಿನಲ್ಲಿ ಹೆಚ್ಚಿನ ಬೆಲೆ ಸೂಚಿಸಿದ ಯಶಸ್ವಿ ಬಿಡ್‌ದಾರರಿಗೆ ಮಾನ್ಯ ಆಯುಕ್ತರು, ಉದ್ಯೋಗ ಮತ್ತು 
ತರಬೇತಿ ಇಲಾಖೆ ಬೆಂಗಳೂರು-29 ರವರ ಒಪ್ಪಿಗೆ ಪಡೆದ ತಕ್ಷಣ ನಿರುಪಯುಕ್ತ ವಾಹನಗಳನ್ನು ವಿಲೇವಾರಿ 
ಮಾಡಲಾಗುವುದು. ಯಶಸ್ವಿ ಬಿಡ್‌ದಾರರು ಬಿಡ್ಡಿನ ಮೊತ್ತದ ಶೇ.25ರಷ್ಟು ಹಣವನ್ನು ಸ್ಥಳದಲ್ಲೇ ಪಾವತಿಸಬೇಕಾಗುತ್ತದೆ. ಈ 
ಮಾರಾಟದ ಪೂರ್ಣ ಹಣವನ್ನು ಪಸ್ತುತ ಸಾಲಿನಲ್ಲಿ ಜಾರಿಯಲ್ಲಿರುವ ಮಾರಾಟ ತೆರಿಗೆ ಹಾಗೂ ಸರ್‌ಚಾರ್ಜ್‌ ಇತ್ಯಾದಿಗಳನ್ನು 
ಪ್ರತ್ಯೇಕ ಸೇರಿಸಿ ಪಾವತಿಸತಕ್ಕದ್ದು. 

ಯಶಸ್ವಿ ಬಿಡ್‌ದಾರರು ಅವರ ಸ್ವಂತ ಖರ್ಚಿನಿಂದ ಆದೇಶ ಪಡೆದ 7 ದಿನದೊಳಗಾಗಿ ಹರಾಜಿನ ವಾಹನಗಳನ್ನು 
ಸಾಗಿಸಿಕೊಳ್ಳತಕ್ಕದ್ದು. ತಪ್ಪಿದಲ್ಲಿ ಸರ್ಕಾರಿ ನಿಯಮಾನುಸಾರ ನೆಲ ಬಾಡಿಗೆಯನ್ನು ವಿಧಿಸಲಾಗುವುದು. 

ನಿಗದಿತ ದಿನಾಂಕದ ಒಳಗೆ ಪೂರ್ಣ ಹಣ ಸಂದಾಯ ಮಾಡದೇ ಇದ್ದಲ್ಲಿ ಬಿಡ್‌ದಾರರ ಮುಂಗಡ ಹಣವನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಯಾವುದೇ ತಕರಾರು ಉದ್ಭವಿಸಿದಲ್ಲಿ ಮಾನ್ಯ ಆಯುಕ್ತರು, ಉದ್ಯೋಗ 
ಮತ್ತು ತರಬೇತಿ ಇಲಾಖೆ ಬೆಂಗಳೂರು-29 ರವರ ನಿರ್ಣಯವೇ ಅಂತಿಮವಾಗಿರುತ್ತದೆ. 

ಯಶಸ್ವಿಯಾಗದೇ ಇರುವಂತಹ ಬಿಡ್ಡುದಾರರಿಗೆ ಅವರು ಕಟ್ಟಿದ ಮುಂಗಡ ಠೇವಣಿ ಹಣವನ್ನು ಅದೇ ದಿನ 
ಹಿಂತಿರುಗಿಸಲಾಗುವುದು. 





ಪ್ರಾಚಾರ್ಯರು, 
ಪಿ.ಆರ್‌.655 ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 
ಕದ್ರಿ ಹಿಲ್ಕ್‌ ಮ೦ಗಳೂರು-575004. 
IN THE COURT OF THE IV ADDL. CITY CIVIL JUDGE, MAYOHALL, BANGALORE ೦೮೦೧-21 
P & S.C. NO.25030/2010, HG:4.09.2010 
PETITIONERS: 

1) Sri Prasanna Saraswathi W/o late Balasubramanyam 50 yrs. 

2) Sri Sudarshan Balasubramanyam sharma, 5/೦ Late Balasubramanyam 20 yrs. 

3) Sri Harshavardhan Balasubramanyam Sharma, S/o Late Balasubramanyam 19 yrs. all are 
residing at No.26, DVG Road, Basavanagudi, Bangalore-4. 

Vis 
RESPONDENT: NIL 
PUBLIC NOTICE 

Notice is hereby given that a petition has been made to this Court Under Sec 372 the Indian 
Succession Act, for grant of Succession Certificate to the petitioners to the estate of the deceased 
Balasubramanyam Who died on 13.08.2009 at Bangalore. 

Be it known that No caveat has been entered and the said petition is posted for hearing on 
04.09.2010 at 11' O clock. Any person's claiming to have any interest may come and participate in the 
proceedings before grant of Succession Certificate. 

SCHEDULE 

ING VYSYA Life Insurance Policy No's 00598547, 00598547, 00598562, 00598657 and Two 
Travellers Cheque associated Ltd., Under License of American Express Company for worth of 100 Pound 
Sterling each having its number Bearing No.857.546.252 and 857.536.769. 

Given under my hand and the seal of the Court, this the 4" day of August, 2010. 

By Order of the Court, 
PD-122 Asst. Registrar 
City Civil Court Mayo hall Unit, Bangalore. 


